ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 
ಉತ್ತರಿಸುವವರು : 


1153 ನ 
: ಶ್ರೀ. ಎನ್‌. ಅಪ್ಪಾಜಿಗೌಡ (ಸೋಯ ಸಂಸ್ಥೆಗಳ ಕ್ಷೇತ್ರ 
: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು 


ಉತ್ತರಿಸಬೇಕಾದ ದಿನಾಂಕ : 12- 93- 2021. 

3ಿಸಂ ಪಶ್ನೆ N ಉತ್ತರ 

ಅ |ಮಂಡ್ಯ ಜಿಲ್ಲೆಯಲ್ಲಿ ನಿರುದ್ಯೋಗಿ ಮಹಿಳೆಯರನ್ನು | ನಿರುದ್ಯೋಗಿಗಳನ್ನು ಗುರುತಿಸುವ ವಿಷಯ ಮಹಿಳಾ. 
ಗುರುತಿಸಲಾಗಿದೆಯೇ? (ತಾಲ್ಲೂಕುವಾರು ಸಂಪೂರ್ಣ | ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 'ವ್ಯಾಪ್ರಿಗೆ 
ಮಾಹಿತಿ ನೀಡುವುದು) ಬರುವುದಿಲ್ಲ. 

ಆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 
ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ | ವ್ಯ 
ಎಷ್ಟು , ಮಹಿಳಾ ಫಲಾನುಭವಿಗಳನ್ನು ಪ್ರಸಕ್ತ ಸಾಲಿನಲ್ಲಿ 
ಆಯ್ಕೆಮಾಡಲಾಗಿದೆ? (ತಾಲ್ಲೂಕುವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ಉದ್ಯೋಗಿನಿ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ ಆಯ್ಕೆ 


ಜದ್‌ ಮಹಿಳಾ ಫಲಾನುಭವಿಗಳ ಸಂಖ್ಯೆ ಈ 
ತ ತೆ ಇರುತ್ತದೆ. 
ಕ್ರಸಂ ತಾಮ್ಲಾಕನ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ 
ಹೆಸರು ಯಾಗಿರುವ 
ಫಲಾನುಭವಿಗಳ ಸಂಖ್ಯೆ 
1 ಮಂಡ್ಯ 16 
2 [ಮದ್ದೂರು 01 
3 ಮಳವಳ್ಳಿ 03 
4 ನಾಗಮಂಗಲ 01 
5 ಪಾಂಡವಪುರ 02 
6 ಶ್ರೀರಂಗಪಟ್ಟಣ 38 


ಮಂಡ್ಯ ಜಿಲ್ಲೆಯಲ್ಲಿ ' ಹೆಚ್ಚಿನ 
ಮಹಿಳೆಯರಿದ್ದು, ಪ್ರಸಕ್ತ ಸಾಲಿನಲ್ಲಿ ನಿಗದಿಪಡಿಸಿರುವ 
ಫಲಾನುಭವಿಗಳ ಸಂಖ್ಯೆ ಕಡಿಮೆ ಇದ್ದು, ಈ 
ಫಲಾನುಭವಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸರ್ಕಾರ 
ಯಾವ ಕ್ರಮವನ್ನು ಕೈಗೊಂಡಿದೆ, (ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಸಂಖ್ಯೆಯಲ್ಲಿ ನಿರುದ್ಯೋಗಿ 


ಉದ್ಯೋಗಿನಿ ಯೋಜನೆಯಡಿ. ಸರ್ಕಾರ ಒದಗಿಸಿರುವ 
ಆಯವ್ಯಯದಿಂದ ಮಂಡ್ಯ ಜಿಲ್ಲೆಯಲ್ಲಿನ ಮಹಿಳಾ 
ಜನಸಂಖ್ಯೆಯನ್ನು ಆಧರಿಸಿ ಜಿಲ್ಲೆಗೆ ಭೌತಿಕ ಗುರಿ-34, 
ಆರ್ಥಿಕ ಗುರಿ-ರೂ.34,45,500/-ಗಳನ್ನು 
ನಿಗದಿಪಡಿಸಲಾಗಿದೆ. 4 


ಸಂಖ್ಯೆ: ಮಮಳಇ/26/ಮಳನಿ 2021 


ಮಾ 
(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


